ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 1252 
ಸದಸ್ಯರ ಹೆಸರು ಶ್ರೀ ಎಸ್‌. ನಾಗರಾಜ್‌ (ಸ೦ದೇಶ ನಾಗರಾಜ್‌) 
(ಸೈಳೀಯ ಸಂಸ್ಥೆಗಳ ಕ್ಷೇತ್ರ . 
ಉತ್ತರಿಸಬೇಕಾದ ದಿನಾಂಕ 22.09.2021 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಸ ಪಶ್ನೆ - ಉತ್ತರ 


ಅ) | ಮೈಸೂರು ಮತ್ತು ಚಾಮರಾಜನಗರ 
ಜಿಲ್ಲೆಯಲ್ಲಿ ಹೊಸದಾಗಿ ರಚನೆಯಾಗಿರುವ 
ತಾಲ್ಲೂಕುಗಳು ಯಾವುವು; ಅವುಗಳ 
ರಚನೆಯನ್ನು ಯಾವಾಗ ಘೋಷಣೆ 
ಮಾಡಲಾಯಿತು; ನೂತನ ತಾಲ್ಲೂಸುಗಳಿಗೆ 
ಸಂಬಂಧಿಸಿದಂತೆ ಎಲ್ಲಾ ದಾಖಲೆಗಳ 
ಹಸ್ತಾಂತರ ಆಗಿದೆಯೇ; 


ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಹೊಸದಾಗಿ 
ರಚನೆಯಾಗಿರುವ ತಾಲ್ಲೂಕುಗಳ ವಿವರ ಕೆಳಕಂಡಂತಿದೆ. 


ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವ 
ರಚನೆಯಾಗಿರುವ ದಿನಾಂಕ 
Kr] ಹುಗಳು 

1 ಸರಗೂರು 
2) ಸಾಲಿಗ್ರಾಮ 
1, ಹನೂರು 


1 22-01-2018 
2 31-12-2020 
1) 18-01-2018 


ಚಾಮರಾಜನಗರ 


ಹನೂರು ತಾಲ್ಲೂಕಿಗೆ ಸಂಬಂಧಿಸಿದ ಅಧಿಕಾರಿ/ಸಿಬ್ಬಂದಿ 
ವರ್ಗದವರ ಸೇವಾವಹಿ ಹಾಗೂ ಇನ್ನಿತರೆ ದಾಖಲೆಗಳು ಹಾಗೂ 
ಅಭಿಲೇಖಾಲಯಕ್ಕೆ ಸಂಬಂಧಿಸಿದ ಕಡತಗಳನ್ನು ಕೊಳ್ಳೇಗಾಲ 
ತಾಲ್ಲೂಕು ಕಚೇರಿಯಿಂದ ಹಸ್ತಾಂತರಿಸಲಾಗಿದೆ. ಸರಗೂರು 
ತಾಲ್ಲೂಕಿಗೆ ಹೆಚ್‌.ಡಿ.ಕೋಟೆ ತಾಲ್ಲೂಕಿನಿಂದ ಹಾಗೂ ಸಾಲಿಗ್ರಾಮ 
ತಾಲ್ಲೂಕಿಗೆ -ಕೆ.ಆರ್‌.ನಗರ ತಾಲ್ಲೂಕಿನಿಂದ ದಾಖಲೆಗಳು 
ಹಸ್ತಾಂತರವಾಗಲು ಬಾಕಿ ಇರುತ್ತದೆ. 


ಆ) | ಹೊಸ ತಾಲ್ಲೂಕು ಕಛೇರಿಗಳಿಗೆ ಸಿಬ್ಬಂದಿ 
ಸೇರಿದಂತೆ ಅಗತ್ಯ ಮೂಲಸೌಲಭ್ಯಗಳನ್ನು 
ಒದಗಿಸಲಾಗಿದೆಯೇ; ಸದರಿ ಕಛೇರಿಗಳಿಗೆ 
ಮಂಜೂರಾಗಿರುವ ಸಿಬ್ಬಂದಿ ಸಂಖ್ಯೆ ಎಷ್ಟು; 
ಭರ್ತಿಯಾಗಿರುವ ಸಿಬ್ಬಂದಿ ಎಷ್ಟು; ಸಿಬ್ಬಂದಿ 
ಕೊರತೆ ಇರುವುದು ಕಂಡುಬಂದಿದೆಯೆ; 
ಸಿಬ್ಬಂದಿಯನ್ನು -ಭರ್ತಿ ಮಾಡಲು ಕ್ರಮ 
ತೆಗೆದುಕೊಳ್ಳಲಾಗುವುದೇ; 


ನೂತನ . ಸರಗೂರು ಮತ್ತು ಹನೂರು ತಾಲ್ಲೂಕಿಗೆ 
ಮಂಜೂರಾಗಿರುವ 1 ಭರ್ತಿಯಾಗಿರುವ ಹುದ್ದೆಗಳ ವಿವರ 
ಕೆಳಕಂಡಂತಿದೆ. 


ಹುದ್ದೆಯ ಹೆಸರು ಮಂಜೂರು 


ತಹಸೀಲ್ಮಾರ್‌ ಗೇಡ್‌-1 01 01 
ತಹಸೀಲ್ಮಾರ್‌ ಗ್ರೇಡ್‌-2 01 | 01 
ಶಿರಸ್ನೇದಾರ್‌ 03 03 
ಉಪ ತಹಸೀಲ್ದಾರ್‌ 02 01 


ಭರ್ತಿ [ಖಾಲಿ 
| | 
| 


ಠಾಜಸ್ವ ನಿರೀಕ್ಷಕರು 03 
ಪ್ರಥಮ ದರ್ಜಿ 03 
ಸಹಾಯಕರು 

7 [ದ್ವಿತೀಯ ದರ್ಜೆ 04 


ಸಹಾಯಕರು 


ಹೊರಗುತ್ತಿಗೆ ಆಧಾರದಲ್ಲಿ, 
ಬೆರಳಚ್ಚಿಗಾರ/ ಡಾಟಾ 01. 
ಎಂಟ್ರಿ ಆಪರೇಟರ್‌ 


ಸರಗೂರು ತಾಲ್ಲೂಫು: 


ಕ. | ಹುದ್ದೆಯ ಹೆಸರು ಮಂಜೂರು | ಭರ್ತಿ ಖಾಲಿ 
ಸಂ. 
1 [ತಹಸೀಲ್ದಾರ್‌ ಗೇಡ್‌-1 0 | 01 R 
2 | ತಹಸೀಲ್ಮಾರ್‌ ಗ್ರೇಡ್‌-2 01 ವ 01 
3. ] ಶಿರಸ್ಟೇದಾರ್‌ 02 iA 02 - 
1 [ಪ್ರಥಮ ದರ್ಜಿ! ೫ 0 01 
ಸಹಾಯಕ 
5 [ಆಹಾರ ನಿರೀಕ್ಷಕರು 0 01 
6 [ದ್ವಿತೀಯ ದರ್ಜಿ; ೦4 02 02 
ಸಹಾಯಕರು | k 
ಹೊರಗುತ್ತಿಗೆ ಆಧಾರದಲ್ಲಿ 
7 |ಚಿರಳಚ್ಛ್ಚಿಗಾರ /[ ೦1 ಇ 0% 
ಡಾಟಾ ಎಂಟ್ರಿ 
ಆಪರೇಟರ್‌ | 1 
8 [ಗ್ರೂಪ್‌ ಡಿನೌಕರ 03. 03 
9 [ವಾಹನ ಚಾಲಕ. 01 _ 01 | 


ಇತ್ತೀಚೆಗೆ ರಚನೆಯಾಗಿರುವ ಸಾಲಿಗ್ರಾಮ ತಾಲ್ಲೂಕಿಗೆ 
ಹುದ್ಮೆಗಳನ್ನು ಸೃಜಿಸುವ ಪ್ರಕ್ರಿಯೆ ಚಾಲನೆಯಲ್ಲಿದ್ದು, ಆರ್ಥಿಕ 
ಇಲಾಖೆಯ ಸಹಮತಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 

ಹೊಸೆ ತಾಲ್ಲೂಕುಗಳಲ್ಲಿ ಮಂಜೂರಾಗಿರುವ ಹುದ್ದೆಗಳ ಪೈಕಿ ಖಾಲಿ 
ಹುದ್ದೆಗಳನ್ನು ನೇಮಕಾತಿ / ಮುಂಬಡ್ತಿ 1 ವರ್ಗಾವಣೆ 
ಸಂದರ್ಭದಲ್ಲಿ ನಿಯಮಾನುಸಾರ ಭರ್ತಿ ಮಾಡಲಾಗುವುದು. 


ಮುಂದುವರಿದು, ನೂತನವಾಗಿ ರಚನೆಯಾಗಿರುವ ತಾಲ್ಲೂಕುಗಳು 
ಕಾರ್ಯಾರಂಭ ಮಾಡಲು ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಯನ್ನು 
ಪ್ರಾರಂಭಿಸಲು ಕಂದಾಯ ಇಲಾಖೆಯಿಂದ ಹನೂರು. ಮತ್ತು 
“ಸರಗೂರು ತಾಲ್ಲೂಕಿಗೆ ಬಿಡುಗಡೆ ಮಾಡಿದ ಅನುದಾನದ ವಿವರ 
" ಕೆಳಕಂಡಂತಿದೆ. 


"ವರ್ಷ ಬಿಡುಗಡೆ ಮಾಡಿದ ಅನುದಾನ 
2017-18 ಪ್ರತಿ ತಾಲ್ಲೂಕಿಗೆ ರೂ.10.00 ಲಕ್ಷ 
2018-19 ಪ್ರತಿ ತಾಲ್ಲೂಕಿಗೆ ರೂ.10.00 ಲಕ್ಷ 
2019-20 - ಪ್ರತಿ ತಾಲ್ಲೂಕಿಗೆ ರೂ.5.00 ಲಕ್ಷ ' | 
2020-21 ಪ್ರತಿ ತಾಲ್ಲೂಕಿಗೆ ರೂ.5.00 ಲಕ್ಷ | 


2021-22ನೇ ಸಾಲಿನ ಆಯವ್ಯಯದಲ್ಲಿ ಹಂಚಿಕೆ ಮಾಡಿರುವ |. 
ಅನುದಾನವನ್ನು ಆಧರಿಸಿ ಸಾಲಿಗ್ರಾಮ ತಾಲ್ಲೂಕು ಸೇರಿದಂತೆ 
ಹೊಸ ತಾಲ್ಲೂಕುಗಳಿಗೆ ಅನುದಾನ ಬಿಡುಗಡೆಗೊಳಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. } 

ಉಳಿದಂತೆ ವಿವಿಧ ಯೋಜನೆಗಳಡಿ ಆಯವ್ಯಯದಲ್ಲಿ ಹಂಚಿಕೆ 
ಮಾಡುವ ಅನುದಾನವನ್ನು ಆಧರಿಸಿ ಆಯಾ ಇಲಾಖೆ ವತಿಯಿಂದ 
ಅನುದಾನ ಬಿಡುಗಡೆ /ಅಭಿವೃದ್ಧಿ ಕಾರ್ಯಗಳನ್ನು 
ಕೈಗೊಳ್ಳಲಾಗುತ್ತಿದೆ. 


ಇ) 


ಈ ನೂತನ ತಾಲ್ಲೂಕು ಕಛೇರಿ ಕಟ್ಟಡಗಳ 


ಅಂದರೆ ಮಿನಿ ವಿಧಾನ ಸೌಧಗಳ 
ನಿರ್ಮಾಣಕ್ಕೆ ನಿವೇಶನಗಳನ್ನು 
ಗುರುತಿಸಲಾಗಿದೆಯೇ; ಹೌದಾದಲ್ಲಿ 


ಅಗತ್ಯವಾದ ಅನುದಾನವನ್ನು ಮಂಜೂರು 
ಮಾಡಿ ಬಿಡುಗಡೆ ಮಾಡಲಾಗಿದೆಯೇ 
ಮೂತನ ತಾಲ್ಲೂಕು ಕಛೇರಿ ಸಂಕೀರ್ಣದ 
ಕಟ್ಟಡಗಳ ನಿರ್ಮಾಣ ಯಾವ ಯಾವ 


ಹೂತನ ತಾಲ್ಲೂಕು ಕೇಂದ್ರಗಳಲ್ಲಿ 
ಆರಂಭವಾಗಿದೆ; “ಯಾವಾಗ: 
ಮುಕ್ತಾಯವಾಗುತ್ತದೆ; 


x 


ಹನೂರು ತಾಲ್ಲೂಕಿನ ಮಿನಿ ವಿಧಾನಸೌಧ ನಿರ್ಮಾಣಕ್ಕೆ ಹನೂರು 


ಹೋಬಳಿ, ಹುಲ್ಲೇಪುರ ಸರ್ವೆ ನ೦.312/ಡಿ ರಲ್ಲಿ 7.76 ಎಕರೆ, 312/ಇ 
ರಲ್ಲಿ 117 ಎಕರೆ ಜಮೀನನ್ನು ಕಾಯ್ದಿರಿಸಲಾಗಿದೆ. 
ಲೋಕೋಪಯೋಗಿ ಇಲಾಖೆಯ ತಾಂತಿಕ ಸಲಹಾ ಮತ್ತು 
ಅಂದಾಜು ಪಟ್ಟಿ ಪರಿಶೀಲನಾ ಸಮಿತಿ ಅನುಮೋದನೆಗೆ ಪ್ರಸಾವನೆ 
ಬಾಕಿ ಇರುತ್ತದೆ. | 
ಸರಗೂರು ತಾಲ್ಲೂಕಿನಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣಕ್ಕೆ 

ಬಿಡಗಲು ಗ್ರಾಮದ ಸರ್ವೆ ನಂ.3/2 ರಲ್ಲಿ 1.05 ಎಕರೆ ಹಾಗೂ ಸರ್ವೆ 

ನಂ.3 ರಲ್ಲಿ 1.21 ಎಕರೆ ಜಮಿಳನನ್ನು ಗುರುತಿಸಲಾಗಿದೆ. : 
ಇತ್ತೀಚೆಗೆ "ರಚನೆಯಾಗಿರುವ ಸಾಲಿಗ್ರಾಮ `ತಾಲ್ಲೂಕಿನಲ್ಲಿ 'ಮಿನಿ: 
ವಿಧಾನ ಸೌಧ ಕಟ್ಟಡಕ್ಕೆ ಸ್ಥಳ ಗುರುತಿಸುವ ಕಾರ್ಯ 
ಚಾಲನೆಯಲ್ಲಿದೆ. 

ಈ ನೂತನ ತಾಲ್ಲೂಕುಗಳಲ್ಲಿ ಮಿವಿ ವಿಧಾನ ಸೌಧ ನಿರ್ಮಾಣಕ್ಕೆ 
ಸರ್ಕಾರಿ ಜಮೀನು ಗುರುತಿಸಿ -: ಎಲ್ಲಾ: ಮೂಲಭೂತ 
ಸೌಕರ್ಯಗಳನ್ನು ಒಳಗೊಂಡಂತೆ ಸರ್ಕಾರಕ್ಕೆ ಸೂಕ್ತ ಪ್ರಸ್ತಾವನೆ 
ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. 


ಈ ಎರಡೂ ಜಿಲ್ಲೆಗಳಲ್ಲಿ ಇರುವ 
ಉಪವಿಭಾಗಗಳ ಸಂಖ್ಯೆ ಎಷ್ಟು; ನೂತನ 
ತಾಲ್ಲೂಕುಗಳ . ರಚನೆಗೆ ತಕ್ಕಂತೆ ನೂತನ 
ಉಪ ವಿಭಾಗಗಳನ್ನು ಸ್ಮಾಪಿಸಲು 'ಕ್ರಮ 
ತೆಗೆದುಕೊಳ್ಳಲಾಗುವುದೇ? 


ಮೈಸೂರು ಜಿಲ್ಲೆಯಲ್ಲಿ, ಮೈಸೂರು ಹಾಗೂ ಹುಣಸೂರು ಉಪ 
ವಿಭಾಗಗಳು ಹಾಗೂ "ಚಾಮರಾಜನಗರದಲ್ಲಿ ಕೊಳ್ಳೇಗಾಲ ಉಪ 
ವಿಭಾಗವಿರುತ್ತದೆ. ಈ ಜಿಲ್ಲೆಗಳಲ್ಲಿ ಹೊಸ ಉಪ ವಿಭಾಗಾಧಿಕಾರಿ 
ಕಚೇರಿಗಳನ್ನು ಸ್ಮಾಪಿಸುವ ಪ್ರಸ್ತಾವನೆ ಸರ್ಕಾರದ 
ಪರಿಶೀಲನೆಯಲ್ಲಿ )ರುವುದಿಲ್ಲ . . 


' ಸಂಖ್ಯ: ಕಂಇ 85 ಎಲ್‌ಆರ್‌ಡಿ 2021 


ಯೌ ದೋ 


ಕಂದಾಯ ಸಚಿವರು 


